ಕರ್ನಾಟಕ 


ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿನ ಪ್ರಶ್ನೆ 
ಸದಸ್ಯರ ಹೆಸರು 


ಉತ್ತರಿಸುವ ದಿನಾಂಕ 


1129 
ಶೀ ಕೆ. ಟಿ. ಶ್ರೀಕಂಠೇಗೌಡ (ಪದವೀಧರರ ಕ್ಷೇತ್ರ 
20.12.2018 


ಸಂಸ್ಥೆಗಳಲ್ಲಿನ ಸಿಬ್ಬಂದಿಗಳ ಅನುದಾನರಹಿತ 
ಸೇವೆಯನ್ನು ಪಿಂಚಣಿಗೆ ಪರಿಗಣಿಸುವ 
ಪ್ರಸ್ತಾವನೆ ಸರ್ಕಾರದ ಮುಂದಿದೆಯೇ; 


ಲ್ಲ ಈ ಬ ಸರ್ಕಾರ ಕೈಗೊಂಡಿ 


ಅಗತ್ಯಕ್ರಮಗಳೇನು; 
[7 ಹಾವಾಗ ಈ ನಗ ನಾವನಸರಾಗಾವದ್‌ 


(ವಿವರ ನೀಡುವುದು) 


ಉತ್ತರಿಸಬೇಕಾದ ಸಚಿವರು ಮುಖ್ಯಮಂತ್ರಿಗಳು 
3 ಪತಕೆ T ಉತ್ತರ 
ಸಂ. Ke = 
ಆ) ರಾಜ್ಯದಲ್ಲಿನ ಅನುದಾನಿತ ತಿಕ್ಷಣ ಖಾಸಗಿ `'ಅನುದಾನಿತ'ಶಕ್ಷಣ ಸಂಸ್ಥೆಗಳ ಸವಾರ್‌] 


ಅನುದಾನಕ್ಕೆ ಒಳಪಡುವವರೆಗೆ ಸಲ್ಲಿಸಿರುವ ಅನುದಾನರಹಿತ 
ಸೇವೆಯನ್ನು ವೇತನ, ವೇತನ ನಿಗಧಿ, ರಜೆ ಮತ್ತು ಪಿಂಚಣಿ 
ಮತ್ತು ಇತರೆ ಸೇವಾ ಸೌಲಭ್ಯಗಳಿಗೆ ಪರಿಗಣಿಸಲು 
ಅವಕಾಶವಿರುವುದಿಲ್ಲವೆಂದು ದಿನಾಂಕ : 0106/1995ರಿಂದಲೇ 
ಪೂರ್ವಾನ್ವಯವಾಗಿ ಜಾರಿಗೆ ಬರುವಂತೆ ಕರ್ನಾಟಕ ಅನುದಾನಿತ 


ಶಿಕ್ಷಣ ಸಂಸ್ಥೆಗಳ ನೌಕರರ (ವೇತನ, ಪಂಚಣಿ ಮತ್ತು ಇತರೆ 
ಸೌಲಭ್ಯಗಳ ನಿಯಂತ್ರಣ) ಅಧಿನಿಯಮ-2014ನ್ನು 
ಜಾರಿಗೊಳಿಸಲಾಗಿದೆ. 


ಈ ಅಧಿನಿಯಮವನ್ನು ಪ್ರಶ್ನಿಸಿ ಅನುದಾನಿತ ಶಿಕ್ಷಣ 
ಸಂಸ್ಥೆಗಳು ಸಲ್ಲಿಸಿದ್ದ ರಿಟ್‌ ಅರ್ಜಿಗಳಾದ 21216/2014 ಮತ್ತು 
14307/2014 ಮತ್ತು ತತ್ನಂಬಂಧದ ಪ್ರಕರಣದಲ್ಲಿ ನ್ಯಾಯಾಲಯವು 
ದಿನಾಂಕ : 10/07/2015ರಂದು ತೀರ್ಷು ನೀಡಿ ಪ್ರಸ್ತಾಪಿತ 


ಅಧಿನಿಯಮವನ್ನು “struck down” ಮಾಡಿರುತ್ತದೆ. ಸದರಿ ರಿಟ್‌ 
ಅರ್ಜಿಗಳಲ್ಲಿ ನೀಡಿದ ತೀರ್ಪನ್ನು ಪ್ರಶ್ನಿಸಿ ಸರ್ಕಾರವು ಮಾನ್ಯ ಉಚ್ಛ 
ನ್ಯಾಯಾಲಯ, ಬೆಂಗಳೂರು, ಇಲ್ಲಿ ರಿಟ್‌ ಅಪೀಲು ಸಂಖ್ಯೆ 
2476/2015 ಮತ್ತು 2467/2015ನ್ನು ದಾಖಲಿಸಿದೆ. ಸರ್ಕಾರವು 
ಸಲ್ಲಿಸಿದ ಅಖೀಲಿನಲ್ಲಿ ಮಾನ್ಯ ನ್ಯಾಯಾಲಯವು ಮೇಲಿನ ರಿಟ್‌ 
ಅರ್ಜಿಗಳಲ್ಲಿ ನೀಡಿದ ತೀರ್ಪಿಗೆ ದಿನಾಂಕ : 27/11/2015ರಂದು 
ತೀರ್ಪಿಗೆ ತಡೆಯಾಜ್ಞೆಯನ್ನು ಪಡೆಯಲಾಗಿದೆ. ತಡೆಯಾಜ್ಞೆಯು 
ಪ್ರಸ್ತುತ ಜಾರಿಯಲ್ಲಿದ್ದು, ಪ್ರಕರಣವು ನ್ಯಾಯಾಲಯದಲ್ಲಿ 
ಬಾಕಿಯಿರುತ್ತದೆ. 

ಮುಂದುವರೆದು, ಕರ್ನಾಟಕ ಖಾಸಗಿ ಅನುದಾನಿತ ಶೈಕ್ಷಣಿಕ 
ಸಂಸ್ಥೆಗಳ ಸಿಬ್ಬಂದಿಗಳ (ವೇತನ, ನಿವೃತ್ತಿ ವೇತನ ಮತ್ತು ಇತರೆ 
ಸೌಲಭ್ಯಗಳ ನಿಯಂತ್ರಣ) ಅಧಿನಿಯಮವನ್ನು ರಚಿಸುವ ಸಂಬಂಧ 
ಉಭಯ ಸದನಗಳಲ್ಲಿ ಒಪ್ಪಿಗೆ ಪಡೆಯಲು ಮೇಲ್ಮನೆಯಲ್ಲಿ 
ವಿಷಯವು ಚರ್ಚಿತವಾದ ಸಂದರ್ಭದಲ್ಲಿ ಅನುದಾನಿತ" ಶಿಕ್ಷಣ 
ಸಂಸ್ಥೆಗಳ ನೌಕರರ ಅನುದಾನರಹಿತ ಸೇವೆಯನ್ನು ವೇತನ 
ನಿಗಧಿಗೆ ಪಿಂಚಣಿ ಸೌಲಭ್ಯಕ್ಕೆ ಒಳಪಡಿಸಿದಲ್ಲಿ ವಾರ್ಷಿಕ ರೂ. 285 
ರಿಂದ 300 ಕೋಟಿಗಳಾಗುವುದೆಂದು 'ಮಾನ್ಯ ಸದಸ್ಯರುಗಳು 
ತಿಳಿಸಿದ ಮೇರೆಗೆ ಈ ಬಗ್ಗೆ ಪರಿಶೀಲಿಸಲಾಗುವುದೆಂದು ಅಂದಿನ 
ಉನ್ನತ ಶಿಕ್ಷಣ ಸಚಿವರು ನೀಡಿದ ಹೇಳಿಕೆಯಂತೆ, ಕಾಲ್ಪನಿಕ 
ವೇತನ ನಿಗಧಿಪಡಿಸಿದ್ಲ ಉಂಟಾಗಬಹುದಾದ ಅಂದಾಜು 


J 


l 


4 


4 


ಆರ್ಥಿಕೆ`ವೆಚ್ಚದ ಮತ್ತು ಸಾಧಕ-ಬಾಧಕಗಳ ಬಗ್ಗೆ ಪೆಕಿಶೀಿಸಿ 
ವರದಿ, ನೀಡಲು ಶ್ರೀ ಬಸವರಾಜ ಹೊರಟ್ಟಿ, ಮಾನ್ಯ ವಿಧಾನ 
ಪರಿಷತ್ತು ಸದಸ್ಯರು, ಇವರನ್ನೊಳಗೊಂಡಂತೆ ಪರಿಶೀಲನಾ 
ಸಮಿತಿಯನ್ನು ರಚಿಸಲಾಗಿತ್ತು. ಸದರಿ ಪರಿಶೀಲನಾ ಸಮಿತಿ 
ಎರಡು ವರದಿಗಳನ್ನು ಕ್ರಮವಾಗಿ ದಿನಾಂಕ : 17/03/85 
ಮತ್ತು 06/02/2018ರಂದು ಸರ್ಕಾರಕ್ಕೆ ಸಲ್ಲಿಸಿದ್ದು ದಿ 
ಕುರಿತಂತೆ ಪರಿಶೀಲಿಸಲಾಗುತ್ತಿದೆ. 


ಮ 


(ಹೆಚ್‌. ಡಿ. ಕುಮಾರಸ್ಸಾಮಿ) 
ಮುಖ್ಯಮಂತ್ರಿ. 
ಸಂಖ್ಯೆ ಇಡಿ 718 ಎಸ್‌ಇಎಸ್‌ 2018) 


